- ಕರ್ನಾಟಕ ವಿಧಾನ ಪರಿಷತ್ತು 


1) ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1485 


2) ಸದಸ್ಯರ ಹೆಸರು ; ಶ್ರೀ ಎನ್‌.ಎಸ್‌.ಬೋಸ್‌ರಾಜು (ವಿಧಾನಸಭೆಯಿಂದ ಚುನಾಯಿತರಾದವರು) 
3) ಉತ್ತರಿಸುವ ದಿನಾಂಕ : 28-02-2018... § k 
4) ಉತ್ತರಿಸಬೇಕಾದ ಸಚಿವರು : ಯುವ ಸಬಲೀಕರಣ ಮತ್ತು ಕ್ರೀಡಾ ಹಾಗೂ ¢ 
ಮೀನುಗಾರಿಕೆ ರಾಜ್ಯ ಸಚಿವರು 
ಪ್ರಶ್ನೆ ಉತ್ತರ 
ಅ) | ರಾಯಚೂರು ಜಿಲ್ಲೆಯಲ್ಲಿರುವ ರಾಯಚೂರು ಜಿಲ್ಲೆಯಲ್ಲಿ ಇರುವ ಸರ್ಕಾರಿ ಸ್ವಾಮ್ಯದ 
ವಿವಿಧ ಕೆರೆಗಳಲ್ಲಿ ಮೀನುಗಾರಿಕೆ | ಕರೆಗಳನ್ನು ನೇರ ಗುತ್ತಿಗೆ ಮುಖಾಂತರ ಗರಿಷ್ಯ 5 ಗ 


ಅಭಿವೃದ್ಧಿ ಮಾಡಲು ಸರ್ಕಾರ ಅವಧಿಗೆ ಅರ್ಹ ಸ್ಥಳೀಯ ಮೀನುಗಾರರ ಸಹಕಾರ 
ತೆಗೆದುಕೊಂಡ ಕ್ರಮಗಳೇನು; ಸಂಘಗಳಿಗೆ ನೀಡುವುದು. ಮೀನುಗಾರರ ಸಂಘಗಳು ಗುತ್ತಿಗೆ 
ಪಡೆಯದಿದ್ದಲ್ಲಿ, ಸದರಿ ಕೆರೆಗಳನ್ನು ಟೆಂಡರ್‌ -ಕಂ-ಕರಾಜು 
ಮೂಲಕ ಗರಿಷ್ಟ 5 ವರ್ಷಗಳ ಅವಧಿಗೆ ವಿಲೇವಾರಿ ಮಾಡಿ 
ಮೀನುಗಾರಿಕೆ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತಿದೆ. 


ಆ) | ರಾಯಚೂರು ಜಿಲ್ಲೆಯಲ್ಲಿರುವ ರಾಯಚೂರು ಜಿಲ್ಲೆಯಲ್ಲಿರುವ ಮೇನುಗಾರರಿಗೆ 
ಮೀನುಗಾರರಿಗೆ ನೀಡಿರುವ ಫೈಬರ್‌ಗ್ಲಾಸ್‌ ಹರಿಗೋಲು ವಿತರಣೆ, ಮೀನುಮರಿ |- 
ಸೌಪಭ್ಯಗಳು ಯಾವುವು? ಖರೀದಿಸಲು ನೆರವು, ಮೀನುಗಾರಿಕೆ ಸಲಕರಣೆ ಕಿಟ್ಟ್ಕುಗಳ 


ವಿತರಣೆ, ಮತ್ಸ್ಯಾಶ್ರಯ ಯೋಜನೆ, ಮೀನು ಕೃಷಿ ಕೊಳ 
ನಿರ್ಮಾಣಕ್ಕೆ ಸಹಾಯಧನ, ಮೀನು ಸಾಕಾಣಿಕೆ ಮತ್ತು 
ಮಾರಾಟಕ್ಕೆ ನಾಲ್ಕು ಚಕ್ರ ವಾಹನ ಖರೀದಿಗೆ: ಸಹಾಯಧನ, 
ಮೀನು ಮಾರಾಟಿಕ್ಕೆ ದ್ವಿಚಕ್ರ ವಾಹನ, ಶಾಖಾ ನಿರೋಧಕ 
A ಪೆಟ್ಟಿಗೆ ಖರೀದಿಸಲು ಸಹಾಯಧನ ಮತ್ತು ವಿಶೇಷ ಘಟಕ 
ಯೋಜನೆ ಮತ್ತು ಗಿರಿಜನ ಉಪಂಯೋಜನೆಯಡಿ ತಾಲ್ಲೂಕು 
ಪಂಚಾಯಿತಿ ವತಿಯಿಂದ ಬೈಸಿಕಲ್‌ ಮತ್ತು ಬಲೆಗಳನ್ನು KN 
ಖರೀದಿಸಲು ಶೇ.100 ರಷ್ಟು ಸಹಾಯಧನ ನೀಡಲಾಗುತ್ತಿದೆ. 


ಸಂಖ್ಯೆ: ಘಸಂಮೀ 43 ಮೀಇಇ 2018 


